ಸದನದಲ್ಲಿ ಉತ್ತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ :28 ನೇ ಸೆಷ್ಟೆಂಬರ್‌, 2020 


ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸೂಕ್ಷ ವಲಯ ಕಡಿತ ಕುರಿತು 


ಶ್ರೀ ಹೆಚ್‌.ಎಂ. ರಮೇಶಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) - 


85 (874) ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬನ್ನೇರುಘಟ್ಟಿ ರಾಷ್ಟೀಯ ಉದ್ಯಾನವನದ ಪರಿಸರ ಸೂಕ್ಮ ವಲಯ ಕಡಿತ ಈಗಾಗಲೇ ಪರಿಸರ 
ಪ್ರೇಮಿಗಳು ಮತ್ತು ಪರಿಣಿತರ ಆಕ್ರೋಶಕ್ಕೆ ಕಾರಣವಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಸೂಕ್ಷ ಜೈವಿಕ ವಲಯವನ್ನು ಅಭಿವೃದ್ದಿಯ ನೆಪವೊಡ್ಡಿ ಕಡಿತಗೊಳಿಸುವ ಸರ್ಕಾರದ 
ನಿರ್ಧಾರದ ಹಿಂದಿನ ಉದ್ದೇಶವೇನು; (ವಿವರ ನೀಡುವುದು) 


(ಇ) ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದ ಈ ಪರಿಸರ ಸೂಕ್ಷ್ಮ ವಲಯ ಆನೆ ಕಾರಿಡಾರ್‌ ಸಹ 
ಆಗಿರುವುದನ್ನು ಸರ್ಕಾರ ಗಮನಿಸಿದೆಯೇ; 
ಈ ಕುರಿತಾಗಿ ಕಾನೂನು ಹೋರಾಟಿ ಚಾಲ್ತಿಯಲ್ಲಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಸ್ಥಳೀಯ ರೈತರು, ಪರಿಸರವಾದಿಗಳು ಮತ್ತು ಮಾಧ್ಯಮಗಳು ಇದು ಪರಿಸರ ವಿರೋಧಿ ಕ್ರಮ 
ಎಂದು ಆರೋಪಿಸುತ್ತಿರುವುದು ನಿಜವೇ? 


